ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಆಲಮಟ್ಕೆ ಜಲಾಶಯದ ಬಗ್ಗೆ 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
1306 (1547) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೃಷ್ಮಾ ನ್ಯಾಯಾಧೀಕರಣ-2 ಐತೀರ್ಪು ಪ್ರಕಟಿವಾಗಿ ದಶಕವೇ ಕಳೆದರೂ ರಾಜ್ಯಕ್ಕೆ ಹಂಚಿಕೆಯಾದ 
ಆಲಮಟ್ಟಿ ಜಲಾಶಯದ ಸಂಪೂರ್ಣ ನೀರನ್ನು ರಾಜ್ಯ ಬಳಸಿಕೊಳ್ಳುವಲ್ಲಿ ವಿಫಲವಾಗಿರುವ ವಿಚಾರ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ನ್ಯಾಯಾಧೀಕರಣದ ತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು 524.256 
ಮುೀ.ಗೆ. ಎತ್ತರಿಸಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ ಸಂಪೂರ್ಣ ನೀರನ್ನು ಬಳಸಿಕೊಂಡು ರಾಜ್ಯದ ರೈತರ 
ಲಕ್ಲಾಂತರ ಎಕರೆ ಭೂಮಿಗೆ ನೀರುಣಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; (ವಿವರ ನೀಡುವುದು) 


(ಇ) ಐತೀರ್ಪಿನಂತೆ ರಾಜ್ಯಗಳ ನಡುವೆ ಆಲಮಟ್ಟೆ ಜಲಾಶಯದ ನೀರಿನ ಹಂಚಿಕೆಯ ಸಂಪೂರ್ಣ ವಿವರ 
ಒದಗಿಸುವುದು ; ಇದರಲ್ಲಿ ರಾಜ್ಯಕ್ಕೆ ಎಷ್ಟು ಟಿ.ಎಂ.ಸಿ. ನೀರು ಹಂಚಿಕೆಯಾಗಿದೆ; ಇದರಿಂದ ಎಷ್ಟು 
ಹೆಕ್ಟೇರ್‌ ರೈತರ ಜಮೀನು ನೀರಾವರಿಗೆ ಒಳಪಡಲಿದೆ ; ಸಂಪೂರ್ಣ ನೀರನ್ನು ಬಳಸಿಕೊಳ್ಳಲು ಸರ್ಕಾರವು 
ಹಮ್ಮಿಹೊಂಡಿರುವ ಕಾರ್ಯಕ್ರಮಗಳೇನು ; ಅವು ಯಾವ ಹಂತದಲ್ಲಿವೆ ; (ವಿವರ ನೀಡುವುದು) 


(ಈ) ಖತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಎತ್ತರಿಸಲು ಬೇಕಾಗುವ ಅಂದಾಜು 
ಅನುದಾನವೆಷ್ಟು ; ಬಿಡುಗಡೆಯಾದ ಅನುದಾನವೆಷ್ಟು ; (ವಿವರ ಒದಗಿಸುವುದು) 


(ಉ) ಆಲಮಟ್ಟಿ ಜಲಾಶಯದ ಎತ್ತರವನ್ನು ಎತ್ತರಿಸುವುದರಿಂದ ಎಷ್ಟು ಗ್ರಾಮಗಳು ಮತ್ತು ಎಷ್ಟು 
ಭೂಪ್ರದೇಶ ಮುಳುಗಡೆಯಾಗಲಿದೆ ; ಅವುಗಳ ಸ್ಥಳಾಂತರಕ್ಕೆ ಹಾಗೂ ಪುನರ್ನ್ದಸತಿ ಕಲ್ಪಿಸಲು ತಗಲುವ 
ಅಂದಾಜು ವೆಚ್ಜವೆಷ್ಟು ; ಈ ಸಂಬಂಧ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; (ವಿವರ ಒದಗಿಸುವುದು) 


(ಊ) ಸದರಿ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಪರಿಗಣಿಸಿ ಇದಕ್ಕೆ ವಿಶ್ವ ಬ್ಯಾಂಕ್‌ 
ಅಥವಾ ಕೇ೦ದ್ರ ಸರ್ಕಾರದಿಂದ ಹಣಕಾಸು ನೆರವು ಪಡೆಯಲು ಸರ್ಕಾರ ಜಿ:೦ತಿಸಿದೆಯೇ ; ಯಾವ 
ಕಾಲಮಿತಿಯಲ್ಲಿ ಸದರಿ ಯೋಜನೆಯು ಪೂರ್ಣಗೊಳ್ಳವುದು? 


